ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಬೀದರ್‌ ವಕ್ಸ್‌ ಸೇರಿದ ಆಸಿ ಬಗ್ಗೆ 
ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು):- 


405 (584) ಮಾನ್ಯ ಪಶುಸಂಗೋಪನೆ ಮತ್ತು ಹಜ್‌ ಮತ್ತು ವಕ್ಸ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ - 


(ಅ) ಜಿಲ್ಲೆಯಲ್ಲಿ ಎಷ್ಟು ಎಕರೆ ಜಮೀನು ವಕ್ಸ್‌ ಮಂಡಳಿಗೆ ಸೇರಿದೆ ಅದರಲ್ಲಿ ಎಷ್ಟು ಎಕರೆ ಜಮೀನು 
ಅತಿಕ್ರಮಣವಾಗಿದೆ; ಅತಿಕ್ರಮಣವಾಗಿದ್ದಲ್ಲಿ ತೆರವುಗೊಳಿಸಲು ಸರ್ಕಾರ ತೆಗೆದುಕೊಂಡ ಕ್ರಮವೇನು; 


(ಆ) ಜಿಲ್ಲೆಯಲ್ಲಿ ವಕ್ಸ್‌ ಮಂಡಳಿಗೆ ಸೇರಿದ ಎಷ್ಟು ಎಕರೆ ಜಮೀನು ಖಾಸಗಿಯವರಿಗೆ ಭೂ ನ್ಯಾಯ 
ಮಂಡಳಿಯಿಂದ ಗೇಣಿ ಹಕ್ಕನ್ನು ನೀಡಲಾಗಿದೆ; 


(ಇ) ಗೇಣಿ ಹಕ್ಕನ್ನು ನೀಡಲು ಅವಕಾಶವಿದೆಯೇ; ಇದ್ದಲ್ಲಿ, ಅದು ಯಾವ ಕಾನೂನಿನ ಅಡಿಯಲ್ಲಿದೆ? (ಮಾಹಿತಿ 
ನೀಡುವುದು) 


